ಕರ್ನಾಟಕ ಸರ್ಕಾರ 


ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1206 R 
ಸದಸ್ಯರ ಹೆಸರು : ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರ) 

ಉತ್ತರಿಸಬೇಕಾಗಿದ್ದ ದಿನಾಂಕ : 16-03-2021 

ಕ್ರ.ಸಂ. ಪ್ರಶ್ನೆಗಳು ಉತ್ತರ 

ಆ ಕಾರವಾರ ಜಿಲ್ಲೆಯಲ್ಲಿ ಇರುವ] ಕಾರವಾರ ಜಿಲ್ಲೆಯಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ 

ಸಾರ್ವಜನಿಕ ಉದ್ದಿಮೆಗಳೆನ್ರು; ಆವು | ವ್ಯಾಪ್ತಿಯಲ್ಲಿರುವ 60 ಸಾರ್ವಜನಿಕ ಉದ್ದಿಮೆಗಳಲ್ಲಿ ಯಾವುದೇ 
ಯಾವುವು; ಅವುಗಳನ್ನು ನಿಯಂತ್ರಿಸುವ | ಸಾರ್ವಜನಿಕ ಉದ್ದಿಮೆ ಇರುವುದಿಲ್ಲ. 


SS REBT 


ಆಡಳಿತ ಇಲಾಖೆಗಳಾವುವು;( ವಿವರವಾಗಿ 
ಆಡಳಿತ ಇಲಾಖಾವಾರು ಮಾಹಿತಿ 
ನೀಡುವುದು) 


Corporate Social Responsible 
Fund ಅಂದರೇನು; ಇದು ಯಾವ 


ಉದ್ಯಮಗಳಿಗೆ ಅನ್ವಯಿಸುತ್ತದೆ; ಇದರ 
ಸಂಬಂಧ ಇರುವ ಮಾರ್ಗಸೂಚಿಗಳೇನು; 
(ವಿವರವಾದ ಮಾಹಿತಿ ನೀಡುವುದು) 


ಕಂಪನಿ ಕಾಯ್ದೆ, 2013ರ ಕಲಂ 135 ರ ಪ್ರಕಾರ ಕಾಯ್ದೆಯ 
ಅನುಸೂಚಿ-7 ರಲ್ಲಿ ವಿವರಿಸಿರುವ ಕಾರ್ಯಕ್ರಮಗಳಿಗೆ, ಪ್ರತಿ 
ಆರ್ಥಿಕ ವರ್ಷದಲ್ಲಿ ಹಿಂದಿನ ಮೂರು ಆರ್ಥಿಕ ವರ್ಷದಲ್ಲಿ 
ಗಳಿಸಿದ ಸರಾಸರಿ ನಿವ್ವಳ ಲಾಭದ ಕನಿಷ್ಠ ಶೇ.2 ರಷ್ಟು 
ಮೊತ್ತವನ್ನು ವಿನಿಯೋಗಿಸಲು ಕಾಮ್ದಿರಿಸಿರುವ ಮೊತ್ತವನ್ನು 
Corporate Social Responsibility Fund ಎಂದು 
ವ್ಯಾಖ್ಯಾನಿಸಲಾಗಿದೆ. 

ಒಂದು ಆರ್ಥಿಕ ವರ್ಷದಲ್ಲಿ ರೂ.ಐದು ನೂರು ಕೋಟಿಗಳ 
ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ವಳ ಮೌಲ್ಯವನ್ನು ಹೊಂದಿರುವ 
ಅಥವಾ ಒಂದು ಸಾವಿರ ಕೋಟಿ ಅಥವಾ ಅದಕ್ಕಿಂತ 
ಹೆಚ್ಚಿನ ವಹಿವಾಟು ಅಥವಾ ಐದು ಕೋಟಿ ಅಥವಾ 
ಅದಕ್ಕಿಂತ ಹೆಚ್ಚಿನ ನಿವ್ವಳ ಲಾಭ ಗಳಿಸಿರುವ ಸಾರ್ವಜನಿಕ 
ಉದ್ದಿಮೆಗಳಿಗೆ ಇದು ಅನ್ವಯಿಸುತ್ತದೆ. 

6್ಣ ಅನುದಾನದ ನಿರ್ವಹಣೆ ಬಗ್ಗೆ ಕೇಂದ್ರ ಸರ್ಕಾರವು 


Companies (Corporate Social Responsibility Policy) 
Rules, 2014ನ್ನು ರೂಪಿಸಿದೆ. 


2/- 


ಇ ಕಳೆದ 3 ವರ್ಷಗಳಲ್ಲಿ ಕಾರವಾರ 
ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡ ಸಾರ್ವಜನಿಕ 
ಉದ್ದಿಮೆಗಳು ಯಾವುವು; Cಂrpಂrate - ಉದ್ಭವಿಸುವುದಿಲ್ಲ - 
Social Responsible Fund ನಿಧಿಯಡಿ 
ಎಷ್ಟು ಹಣವನ್ನು 
ಕ್ರೋಢೀಕರಿಸಿವೆ;(ವರ್ಷವಾರು, 
ಉದ್ದಿಮೆವಾರು ಮಾಹಿತಿ ನೀಡುವುದು) 


ಈ ಕಳೆದ 3 ವರ್ಷಗಳಲ್ಲಿ ಈ 
ಕ್ರೋಢೀಕರಿಸಲಾದ ಅನುದಾನದಲ್ಲಿ 
ಸದರಿ ಉದ್ದಿಮೆಗಳು ಯಾವ ಯಾವ 


ಕಾಮಗಾರಿಗಳಿಗೆ ಎಷ್ಟು ಹಣವನ್ನು, ಯಾವ - ಉದ್ಭವಿಸುವುದಿಲ್ಲ - 
ಏಜೆನ್ಸಿ ಮೂಲಕ ಬಿಡುಗಡೆ ಮಾಡಿದೆ 
(ವರ್ಷವಾರು, 
ಉದ್ದಿಮೆವಾರು,ಏಜೆನ್ಸಿವಾರು, ಕಾಮಗಾರಿ 
ವಿವರಗಳೊಂದಿಗೆ ಮಾಹಿತಿ ನೀಡುವುದು) 

ಉ/|ಈ ಅನುದಾನವನ್ನು : ಯಾವ] €5R ಅನುದಾನವನ್ನು ಕಂಪನಿ ಕಾಯ್ದೆ 2013ರ ಅನುಸೂಚಿ- 
ಕಾಮಗಾರಿಗಳಿಗೆ' - ವಿನಿಯೋಗಿಸಬಹುದು 7ರಲ್ಲಿ ವಿವರಿಸಿರುವ ಕಾರ್ಯಕ್ರಮಗಳಿಗೆ 
ಇದರ ಸಂಬಂಧ ಸರ್ಕಾರ ಹೊರಡಿಸಿರುವ ವಿನಿಯೋಗಿಸಬಹುದಾಗಿದೆ. sR ಕಾರ್ಯಕ್ರಮಗಳ ನಿರ್ವಹಣೆ 
ಮಾರ್ಗಸೂಚಿಗಳೇನು? ಬಗ್ಗೆ ಕೇಂದ್ರ ಸರ್ಕಾರವು ಂmpanes (CSR) Rules 2014 

ನ್ನು ರೂಪಿಸಿದೆ. 


ಸಾಉಣಇ 8 ಎಲ್‌ ಸಿಯು 2021 # 
Me 
(ಜಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


